ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [:[863 
ಮಾನ್ಯ ಸದಸ್ಯರ ಹೆಸರು ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ | 


ಉತ್ತರಿಸುವ ದಿನಾಂಕ 


1} 20.09.2021 


.| ಉತ್ತರಿಸುವ ಸಚಿವರು 


:| ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ 
ಹಾಗೂ ಜೀವನೋಪಾಯ ಇಲಾಖೆ ಸಚಿವರು 


ಎ 
ಸಂ ಪಕ್ನೆ ಉತ್ತರ | 
ಅ) 2007ನೇ ಸಾಲಿನ ನಂತರ ತಾಂತ್ರಿಕ ಶಿಕ್ಷಣ ಇಲಾಖೆಯ: ವ್ಯಾಪ್ತಿಯಲ್ಲಿನ ಸರ್ಕಾರಿ 
ಸರ್ಕಾರಿ  ಪಾಲಿಟಿಕ್ಸಿಕ್‌ | ಫಾಲಿಟಿಕ್ಸಿಕಗಳಲ್ಲಿ 2007ನೇ. ಸಾಲಿನ ನಂತರದಲ್ಲಿ ಒಟ್ಟು 1312 
ಗಳಿಗೆ ' ನೇಮಕವಾದ. |, 
' ಉಪನ್ಯಾಸಕರುಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ. 
ಉಪನ್ಮಾಸಕರ ಸಂಖ್ಯೆ ¥ 
ಎಷ್ಟ; 
ಆ) |201ರಲಿ `'ಜಾರಿಯಾದ ತಾಂತ್ರಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ 81 ಸರ್ಕಾರಿ 
AICTE 6ನೇ ವೇತನ |ಪಾಲಿಟೆಕ್ಸಿಕ್‌ಗಳು ಅಸ್ತಿತ್ವದಲ್ಲಿದ್ದು, 2007ನೇ ಸಾಲಿನ ನಂತರದಲ್ಲಿ 
' [ಶ್ರೇಣಿ ನಿಯಮಗಳ ಪ್ರಕಾರ |ಸುಮಾರು 475 ಉಪನ್ಯಾಸಕರುಗಳಿಗೆ ವಿವಿಧ ಹಂತಗಳ ಎ.ಜಿ.ಪಿ. 
2007 ರಿಂದ ನೇಮಕವಾದ | ವ್ರುಂಜೂರು ಮಾಡಲಾಗಿರುತ್ತದೆ. : 
ಎಷ್ಟು ' ಉಪನ್ಯಾಸಕರಿಗೆ | 
AGP (Academic 
Grade Pay) ಮಂಜೂರು - 
ಮಾಡಲಾಗಿದೆ; ' 
%) J|AGP ಮಂಜೂರು ಸರ್ಕಾರದ ಆದೇಶ ಸಂಖ್ಯೆ: ಇಡಿ 167 ಡಿಟಿಇ 2017, 
| ಮಾಡಿರದ ಉಪನ್ಯಾಸಕರ ದಿನಾಂಕ:10.11.2020ರಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ವ್ಯಾಪಿಗೆ 
ವಿಷಯದಲ್ಲಿ ಸರ್ಕಾರದ | ಬರುವ ಸರ್ಕಾರಿ! ಅನುದಾನಿತ ಪಾಲಿಟೆಕ್ಸಿಕ್‌ ಕಾಲೇಜುಗಳಲ್ಲಿನ 
ನಿಲುವು ಏನು; «- [ಬೋಧಕ ಸಿಬ್ಬಂದಿಗಳಿಗೆ ಸಿ.ಎ.ಎಸ್‌ ಯೋಜನೆ ಆಧಾರಿತ._ವೃಕ್ತಿ. 
| ಪದೋನ್ನತಿ ಸೌಲಭ್ಯಗಳನ್ನು All India Council for 
“| Technical Education (Career Advancement 
scheme for the teachers and other Academic staff 
in Technical Institutions) (Diploma) Regulations, 
2012ರ ದಿನಾಂಕ:08.11.2012ರಲ್ಲಿನ ನಿಯಮಗಳಲ್ಲಿ ವಿಧಿಸಿರುವ 


ಮಾನದಂಡಗಳನ್ನು 


ಎ.ಪಿ.ಐ ಆಧಾರಿತ ಅಂಕಗಳ ಪರಿಗಣನೆಯಿಂದ | 
ದಿನಾಂಕಃ07.112015ರವರೆಗೆ ವಿನಾಯಿತಿ ನೀಡಿ "ಆದೇಶಿಸಲಾಗಿದೆ. 
ಉಳಿದಂತೆ 2011ರ CTE ಅಧಿಸೂಚನೆಯಲ್ಲಿನ ಇತರೆ 
ಷರತ್ತುಗಳು ಯಥಾವತ್ತಾಗಿ ಮುಂದುವರೆಸುತ್ತಾ ಇತರೆ ಅರ್ಹತಾ. 
ಕಡ್ಡಾಯವಾಗಿ ಅಳವಡಿಸು | 
ಆದೇಶಿಸಲಾಗಿದೆ. ಸದರಿ ಆದೇಶವನ್ನು ಪ್ರಶ್ನಿಸಿ ಮಾನ್ಯ ಕರ್ನಾಟಕ | 
ಉಚ್ಚಿ ನ್ಯಾಯಾಲಯ, ಬೆಂಗಳೂರು ಇಲ್ಲಿ ದಾಖಲಾಗಿರುವ ರಿಟ್‌ |. 
ಸಂಖ್ಯೆ8484/2020 (8-RESಲ್ಲಿ ಮಾನ್ಯ | 
ನ್ಯಾಯಾಲಯವು ದಿನಾಂಕ:04.12.2020ರಂದು ನೀಡಿರುವ |- 
ಮಧ್ಯಂತರ ಆದೇಶದಲ್ಲಿ ಪಾಲಿಟೆಕ್ನಿಕ್‌ ಬೋಧಕ ಸಿಬ್ಬಂದಿಗಳಿಗೆ 
ಸಿ.ಎ.ಎಸ್‌ ಅಡಿಯಲ್ಲಿ ಸೌಲಭ್ಯಗಳನ್ನು ಮಂಜೂರು ಮಾಡಲು 


ನಿಯಮಗಳನ್ನು ರೂಪಿಸಿರುವ 2012ರ -ಎ.ಐ.ಸಿ.ಟಿ.ಇ ಸಿ.ಎ.ಎಸ್‌ 


ಅರ್ಜಿ 


§ ರೆಗ್ಯುಲೇಷನ್‌ ಅನ್ನು ಅನುಷ್ಠಾನಗೊಳಿಸಿದ ಸರ್ಕಾರದ ಆದೇಶ |. 


ಸಂಖ್ಯೆ:ಇಡಿ 167 ' ಡಿಟಿಇ 2017, ದಿನಾಂಕ:10.11.2020ಕ್ಕೆ 


ತಡೆಯಾಜ್ಞೆ. ನೀಡಿರುವುದರಿಂದ ಎ.ಜಿ.ಪಿ. ' ಸೌಲಭ್ಯಗಳನ್ನು 


ಮಂಜೂರು ಮಾಡಿರುವುದಿಲ್ಲ, 


ಈ) 


AGP ಮಂಜೂರಾಗದ 
ಕಾರಣದಿಂದ '' ಹತ್ತು 
ವರ್ಷಗಳ ನಂತರವೂ 
ಒಂದೂ ವೇತನ ಬಡ್ತಿ 
: |ಪಡೆಯಲಾಗದ 

| ಉಪನ್ಯಾಸಕರ . ಸಮಸ್ಯೆ 
ಬಗೆಹರಿಸಲು ಸರ್ಕಾರ 
ಕೈಗೊಳ್ಳಲಿರುವ 
ಕ್ರಮಗಳೇನು? 


. . ಮಾನ್ಯ ಕರ್ನಾಟಕ 


"ಪಿ 
ದಿನಾಂಕ:04.12.2020ರಂದು 


ಉಚ್ಛ ನ್ಯಾಯಾಲಯವು 
ಸೌಲಭ್ಯಗಳನ್ನು 


ಮಂಜೂರು ಮಾಡಲು : ಸರ್ಕಾರವು ಹೊರಡಿಸಿರುವ ಆದೇಶ 


ಸಂಖ್ಯೆಇಡಿ 167 ಡಿಟಿಇ 2017, ದಿನಾಂಕ: 10.11.2020 
ತಡೆಯಾಜ್ಞೆ ನೀಡಿರುವುದರಿಂದ ಮಾನ್ಯ ನ್ಯಾಯಾಲಯವು 
ತಡೆಯಾಜ್ಞೆಯನ್ನು ' ತೆರವುಗೊಳಿಸಿದ ನಂತರ ಮಾನ್ಯ 


| ನ್ಯಾಯಾಲಯದ ಆದೇಶದಂತೆ ನಿಯಮಾನುಸಾರ ಪರಿಶೀಲಿಸಿ 


ಕ್ರಮ ಕೈಗೊಳ್ಳಲಾಗುವುದು. 


ಇಡಿ 69 ಟಿಪಿಇ 2021 


 (ಡಾ॥ ಅಶ್ನತ್ನನಾರೌಯಣ್‌.ಸಿ.ಎನ್‌) 
ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಸಚಿವರು 


